ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಹೊರಗುತ್ತಿಗೆ ನೌಕರರ ಬಗ್ಗೆ 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತ್ರ) :- 
684 (1009) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಿಕ ಲೋಕಸೇವಾ ಆಯೋಗದ ಮುಖಾಂತರ "ರಾಜ್ಯ ಸರ್ಕಾರದ" ಹಲವಾರು ಇಲಾಖೆಗೆ 
ನೇಮಕಾತಿ ಮಾಡುತ್ತಿದ್ದು ಸಂವಿಧಾನಿಕ ಸಂಸ್ಥೆಯಾದ ಸದರಿ ಲೋಕಸೇವಾ ಆಯೋಗದಲ್ಲಿ ಹೊರಗುತ್ತಿಗೆ 
ಆಧಾರದ ಮೇಲೆ ಕೆಲವು ಹುದ್ದೆಗಳಿಗೆ ನೌಕರರನ್ನು ನೇಮಕ ಮಾಡಿಕೊಂಡು 
ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆ; 


(ಆ) ಈ ರೀತಿ ಬೇರೆ ಇಲಾಖೆಗೆ/ಸ್ವಾಯತ್ತ ಸಂಸ್ಥೆಗಳಿಗೆ ನೇಮಕಾತಿ ಮಾಡಿಕೂಡುವ ಸಂವಿಧಾನದ ಸಂಸ್ಥೆಗೆ 
ಖಾಲಿಯಿರುವ ಹುದ್ದೆಗೆ ಖಾಯಂ ನೌಕರರನ್ನು ನೇಮಕಾತಿ ಮಾಡಿಕೊಳ್ಳವ ಸಾಮಥ್ಯವಿಲ್ಲವೇ; 


(ಇ) ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳವ ನೌಕರರ ಚಟುವಟೆಕೆಗಳ ಮೇಲೆ 
ಆಯೋಗವು ನಿಯಂತ್ರಣ ಹೊಂದಿದೆಯೇ; 


(ಈ) ಕೆ.ಪಿ.ಎಸ್‌.ಸಿ ಯಲ್ಲಿ ಪ್ರಸ್ತುತ ಖಾಲಿ ಇರುವ ಹುದೆವಾರು, ವರ್ಗವಾರು ಎ.ಬಿ.ಸಿ.ಡಿ ಹುದ್ದೆಗಳ ಮಾಹಿತಿ 
ನೀಡುವುದು; 


(ಉ) ಕೆ.ಪಿ.ಎಸ್‌.ಸಿ ನೇಮಿಸಿಕೊಂಡ ಹೊರಗುತ್ತಿಗೆ ನೌಕರರನ್ನು ಖಾಲಿ ಇರುವ ಹುದ್ಮೆಗಳಿಗೆ ಎದುರಾಗಿ 
ನೇಮಿಸಿಕೊಳ್ಳಲಾಗಿದೆಯೇ ಹಾಗೂ ಸದರಿ ಸಂಸ್ಥೆಯಲ್ಲಿ ಪ್ರಸ್ತುತ ಎಷ್ಟು ಹೊರಗುತ್ತಿಗೆ ನೌಕರರನ್ನು 
ನೇಮಿಸಿಕೊಳ್ಳಲಾಗಿದೆ; ಹುದೆವಾರು ಹೆಸರು ಸಹಿತ ಮಾಹಿತಿ ನೀಡುವುದು; 


(ಊ) ಕೆ.ಪಿ.ಎಸ್‌.ಸಿ ಯಲ್ಲಿ ಕಾರ್ಯನಿರ್ಪಹಿಸುತ್ತಿರುವ ಹೊರಗುತ್ತಿಗೆ ನೌಕರರ ಮಾನ್ಯ ಸದಸ್ಯರ 
ಹೆಸರುಗಳನ್ನು ಬಳಸಿಕೊಂಡು ನೇಮಕಾತಿ ದಂದೆಯಲ್ಲಿ ತೊಡಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಅಂತಹ ಚಟುವಟಿಕೆ ತಡೆಯಲು ಸರ್ಕಾರವು ಕೈಗೊಂಡ ಕ್ರಮಗಳೇನು? 


